ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ : 641 


17.12.2021 


ಕೇಂದ್ರ ಸರ್ಕಾರದ ಮನೆ ಮನೆಗೆ ಶುದ್ದ 
ಕುಡಿಯುವ ನೀರು ಒದಗಿಸುವ "ಜಲ ಜೀವನ್‌ 
ಮಿಷನ್‌' ಯೋಜನೆಯ ಅನುಷ್ಠಾನವು ರಾಜ್ಯದಲ್ಲಿ 
ವಿಳಂಬವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 

ಹಾಗಿದ್ದಲ್ಲಿ, ಮನೆ ಮನೆಗೆ ಶುದ್ಧ ಕುಡಿಯುವ 
ನೀರು ಒದಗಿಸುವ "ಜಲ ಜೀವನ್‌ ಮಿಷನ್‌ 
ಯೋಜನೆಯನ್ನು ರಾಜ್ಯದಲ್ಲಿ 
ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 
ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು; 


ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒದಗಿಸುವ 
ಅನುದಾನದ ಶೇಕಡವಾರು ಹಂಚಿಕೆಯೆಷ್ಟು; 


ಸದರಿ ಯೋಜನೆಗೆ ಈಗಾಗಲೇ 
ಅನುದಾನ ಒದಗಿಸಲಾಗಿದೆ; (ತಾಲ್ಲೂಕುವಾರು 


ವಿವರ ಒದಗಿಸುವುದು) 


ಎಷು 
ಟಿ 


ಶ್ರೀ. ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


"ಜಲ ಜೀವನ್‌ ಮಿಷನ್‌' ಯೋಜನೆಯನ್ನು ರಾಜ್ಯದಲ್ಲಿ 
ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ರಾಜ್ಯ ಮಟ್ಟದ 
ಕ್ರಿಯಾ ಯೋಜನೆಯನ್ನು ಅನುಮೋದಿಸಲಾಗಿದ್ದು, ರಾಜ್ಯದಲ್ಲಿ 
ಯೋಜನೆಯ ಪ್ರಗತಿಯನ್ನು ಪರಿಶೀಲಿಸಲು ನಿರಂತರವಾಗಿ 
ಪ್ರಗತಿ ಪರಿಶೀಲನಾ ಸಭೆಗಳನ್ನು ನಡೆಸಲಾಗುತ್ತಿದೆ. ಅಲ್ಲದೇ, 
ಪ್ರಗತಿಯ ಮೇಲ್ವಿಚಾರಣೆಗಾಗಿ ಮಾನ್ಯ ಮುಖ್ಯಮಂತ್ರಿಗಳ 
ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ (ಹೈ ಪವರ್‌ ಕಮಿಟಿ) 
ಯನ್ನು ರಚಿಸಲಾಗಿದೆ. 


ಜಲ್‌ ಜೀವನ್‌ ಮಿಷನ್‌ ಯೋಜನೆಯಡಿಯಲ್ಲಿ ಮಾರ್ಚ್‌ 
2021ರ ಅಂತ್ಯಕ್ಕೆ 28.15 ಲಕ್ಷಗಳ ಮನೆಗಳಿಗೆ ಕಾರ್ಯಾತ್ಮಕ 
ನಳ ಸಂರ್ಪಕ ಒದಗಿಸಲಾಗಿದ್ದು, 2021-22 ನೇ ಸಾಲಿನಲ್ಲಿ 
25.17 ಲಕ್ಷ ಮನೆಗಳಿಗೆ ಕಾರ್ಯಾತ್ಮಕ ನಳ ಸಂಪರ್ಕವನ್ನು 
ಒದಗಿಸುವ ಗುರಿ ಹೊಂದಲಾಗಿದೆ. ಈವರೆಗೆ 


(ದಿನಾಂಕ:13.12.2021 ರಂತೆ) 14.18 ಲಕ್ಷ ಮನೆಗಳಿಗೆ ನಳ 
ಜಲ ಜೀವನ್‌ ಮಿಷನ್‌ ಯೋಜನೆಗೆ ಕೇಂದ್ರ ಮತ್ತು ರಾಜ್ಯ 


ಸರ್ಕಾರಗಳ ಅನುದಾನ 50:50ರ ಅನುಪಾತದಲ್ಲಿ 
ಒದಗಿಸಲಾಗುತ್ತಿದೆ. ಸದರಿ ಅನುದಾನವನ್ನು ತಾಲ್ಲೂಕುವಾರು 
ಬಿಡುಗಡೆ ಮಾಡುತ್ತಿರುವುದಿಲ್ಲ ಬದಲಾಗಿ ವಿಭಾಗವಾರು 
ಬಿಡುಗಡೆ ಮಾಡಲಾಗುತ್ತದ್ದು, ವರ್ಷದಲ್ಲಿ 
ಇಲ್ಲಿಯವರೆಗೆ ಒದಗಿಸಲಾದ ವಿವರವನ್ನು ಅನುಬಂಧ-1 ರಲ್ಲಿ 


3 


ವ 
ಪ್ರಸ್ತುತ 


ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ 'ಜಲ 
ಜೀವನ್‌ ಮಿಷನ್‌' ಯೋಜನೆಯ ಅನುಷ್ಠಾನದ 
ಕುರಿತು ಇರುವ ಮಾನದಂಡಗಳೇನು; 
(ಯೋಜನೆಯ  ರೂಪ-ರೇಷೆಗಳ ವಿವರ 
ಒದಗಿಸುವುದು) 


ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ “ಜಲ ಜೀವನ ಮಿಷನ್‌” 
ಯೋಜನೆಯನ್ನು ಅನುಷ್ಠಾನಗೊಳಿಸಲು ಇರುವ 
ರೂಪರೇಷಗಳು; 


ಸ 


ಗ್ರಾಮೀಣ ಕುಟುಂಬಗಳ ಪ್ರತಿ ವ್ಯಕ್ತಿಗೆ ಪ್ರತಿ ದಿನ 55 
[PCD ಯಂತೆ ಕ್ರಿಯಾತ್ಮಕ ನಳ ನೀರು ಸಂಪರ್ಕ 


(Functional Household Tap Connection) 
ಒದಗಿಸುವುದು. 


ಶಾಲೆ, ಅಂಗನವಾಡಿ ಕೇಂದ್ರಗಳು, ಗ್ರಾಮ 
ಪಂಚಾಯತ್‌ ಕಟ್ಟಡಗಳು, ಆರೋಗ್ಯ ಕೇಂದ್ರಗಳು, 
ಪೋಷ್ಠಿಕ (W!ಗೀs) ಕೇಂದ್ರಗಳು ಮತ್ತು 
ಸಮುದಾಯ ಕಟ್ಟಡಗಳಿಗೆ ನಳ ನೀರು ಸಂಪರ್ಕವನ್ನು 
ಒದಗಿಸುವುದು. 

ನಳ ಸಂಪರ್ಕಗಳ ಕಾರ್ಯವನ್ನು ಮೇಲ್ವೇಚಾರಣೆ 
ಮಾಡುವುದು. 

ಸಮುದಾಯದಲ್ಲಿ ಸ್ವಯಂಪ್ರೇರಿತ ಸ್ಥಳೀಯ 
ಮಾಲೀಕತ್ವವನ್ನು ಉತ್ತೇಜಿಸಲು & ನಗದು ರೀತಿಯ/ 
ಅಥವಾ ಸ್ವಯಂಪ್ರೇರಿತ ಕಾರ್ಮಿಕರ ಶ್ರಮದಾನದ 
ಕೊಡುಗೆಯ ಖಚಿತಪಡಿಸುವುದು. 

ನೀರು ಸರಬರಾಜು ವ್ಯವಸ್ಥೆಯನ್ನು ಸುಸ್ಥಿರಗೊಳಿಸಲು 
ಅಂದರೆ ನೀರಿನ ಮೂಲ, ನೀರು ಸರಬರಾಜು 
ಮೂಲಸೌಕರ್ಯ ಮತ್ತು ನಿಯಮಿತ ಕಾರ್ಯಾಚರಣೆ & 
ನಿರ್ವಹಣೆಯಗಾಗಿ ಸಮುದಾಯದ ವಂತಿಕೆ 
ಸಂಗ್ರಹಿಸುವುದು. 

ಆದ್ಯತೆ ಮೇಲೆ ಕುಡಿಯುವ ನೀರಿನ ಗುಣಮಟ್ಟವನ್ನು 
ಆಧರಿಸಿ ಅಂತಹ ಪ್ರದೇಶಗಳಲ್ಲಿ, ಬರಪೀಡಿತ 
ಪ್ರದೇಶಗಳಲ್ಲಿ, ಸಂಸದರ ಆದರ್ಶ ಗ್ರಾಮ 
ಯೋಜನೆಯಲ್ಲಿನ ಮನೆಗಳಿಗೆ ನಳಗಳನ್ನು 
ಕಲ್ಪಿಸುವುದು. 

ಕಲ್ಪಿಸಲಾಗಿರುವ ನಳಗಳಲ್ಲಿ ಕುಡಿಯುವ ನೀರು 
ಸರಬರಾಜಿನ ಬಗ್ಣೆ ಖಚೆತ ಪಡಿಸಿಕೊಳ್ಳುವುದು. 

ಸುಸ್ಥಿರ ಕುಡಿಯುವ ನೀರು ವ್ಯವಸ್ಥೆ ಅಂದರೆ ನೀರಿನ 
ಮೂಲ, ಸರಬರಾಜಿನ ವ್ಯವಸ್ಥೆ ಮತ್ತು ನಿರ್ವಹಣೆಗೆ 
ಧನಮೂಲದ ಸಂಯೋಜನೆ. 

ಈ ವ್ಯವಸ್ಥೆಗೆ ಬೇಕಾಗುವ ಮಾನವ ಸಂಪನ್ಮೂಲ 
ಅಭಿವೃದ್ಧಿ ಪಡಿಸುವುದು. ಇವುಗಳಲ್ಲಿ ಕಟ್ಟಡ 
ಕಾಮಗಾರಿ, ಕೊಳವೆ ಕೆಲಸ, ವಿದ್ಯುಚ್ಛಕ್ತಿ ಕಾಮಗಾರಿ, 
ನೀರಿನ ಗುಣ ನಿರ್ವಹಣೆಗೆ, ನೀರಿನ ಸಂಸ್ಕರಣೆ, 
ಜಲಮೂಲದ ಜಲಾನಯನ ರಕ್ಷಣೆ, ನೀರು ಸರಬರಾಜು 


ಈಗಾಗಲೇ ಸದರಿ ಯೋಜನೆಯು ಎಷ್ಟು 
ತಾಲ್ಲೂಕುಗಳಲ್ಲಿ ಎಷ್ಟು ಗ್ರಾಮ ಪಂಚಾಯಿತಿಗಳ 
ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ; (ವಿವರ 
ಒದಗಿಸುವುದು) 

ಯಾವ ಕಾಲಮಿತಿಯಲ್ಲಿ ಸದರಿ ಯೋಜನೆಯಡಿ 
ಮನೆ ಮನೆಗೆ ಶುದ್ದ ಕುಡಿಯುವ ನೀರು 
ಪೂರೈಸುವ ಕಾರ್ಯ ಪೂರ್ಣಗೊಳ್ಳುವುದು? 


ವಿವರವನ್ನು ಅನುಬಂಧ-2 ರಲ್ಲಿ ಲಗತ್ತಿಸಿದೆ. 


ಜಲ ಜೀವನ್‌ ಮಿಷನ್‌ ಯೋಜನೆಯನ್ನು ರಾಜ್ಯದಲ್ಲಿ 
2024 ರೊಳಗಾಗಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. 


ಇ 


ಕಕ್ಸೆ ಶತಿ ಪ್ರಿಕ್ತ ಸೆಂ: 61ರ ಲಣಿತಿಟ 
| ಅನೆಬಂಧ-01 ia 
ಜಲ ಜೀವನ್‌ ಮಿಷನ್‌ ಯೋಜನೆಯಡಿ 2021-22 ನೇ 
(ಸವೆಂಬರ್‌-21) ಸಾಲಿನಲ್ಲಿ ಬಿಡುಗಡೆಮಾಡಲಾದ ಅನುದಾನದ 
ಜಿಲ್ಲಾವರು ವಿವರ. 


ನ (ರೂ.ಲಕ್ಷೆಗಳಲ್ಲಿ) 


ಬಿಡುಗಡೆಮಾಡಲಾದ ಅನುದಾನ 


ಜಿಲ್ಲ 
ಬೆಂಗಳೂರು(ಗಾ) 
ಬೆಂಗಳೂರು (ನು 


CH 
2 
(©) 


ಪ 
,ಬಳ್ಳಾಪ 
ಚಿಕ್ಕಮಗಳೂರು 


ಬೆಳಗಾವಿ 


[32 
8) 
€ 
el 


AIEEE 
91 elt 
S| 
8 
a[% 
(@ 


12 


ಲಬುರಗಿ 5360.93 

ಸ 
ಕೋಲಾರ 
| 


17 


NENA PEN BN 
NES A UIELIG 
8೩ 91T a 
Net 

AY 


20 
21 


22 


8 


23 


AEE 
el 
ಈ 


ಉತರ ಕನಡ 
aod | 


25 


26 


3189 
As 
ಹ 
|2| | 


mw 
BE 


IE 
BES 
& 


ಮುಖ್ಯ ಛಕ್ಕಾಧಿಕಾರಿಗಳು, 
ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ y 


1 


ಕತಿ ಹಿಕ್ಕೆ ಔಂಷಗ್ಥಿ: 641ರ ಲಜೆತ್ರಿ 


ಅನುಬಂಧ-2 
No. of Har Ghar Jal No. of Har Ghar Jal No. of Har Ghar Jal 
Panchayat Village 


ಯು 


Ht 


ಜಿಲ್ಲೆಗಳು 
Block 


9 


4 


ಬೆಂಗಳೂರು ನಗರ 


ಚಾಮರಾಜನಗರ 
ಚಿಕ್ಕಬಳ್ಳಾಪುರ 

9೨ |ಚಿಕ್ಕಮಗಳೂರು 
ಚಿತ್ರದುರ್ಗ 


ದಕ್ಷಿಣ ಕನ್ನ ಡ 


po 


[CoM 
ಟ್‌ ಟು [9] — PR 
[s) 


1 
ದಾವಣಗೆರೆ 


ಧಾರವಾಡ 
ಗೆದಗೆ 


slots 218] $18 
ಜಾ mR 
ಲ & 
He 
3 [308 

3 

& 


5 |ಹಾಸನ 


ಹಾವೇರಿ 


ಕಲಬುರಗಿ 


18 
ಕೋಲಾರ 
20 


21 


[eo 


|e] 9|9g] 8 
ide eT 
[93 a] 


22 


23 


24 


25 


26 


3 
ಶಿ 
[ 


27 


28 


29 


30 


ಓ 
3| 48 
₹೬” 


2167 


